ಗಾಳ ಶುದ್ದಿಕಾರಕಗಳು 


ನಿಮ್ಮನ್ನು ಸಾರ್ಸ್‌-ಕೋವಿ-2 ರಿಂದ ರಕ್ಷಿಸಬಲ್ಲವೇ? 


ಸಾರ್ಸ್‌-ಕೋವಿ-2 ವೈರಸ್‌ ತುಣುಕುಗಳು ಉಸಿರಿನ ಹನಿ (ಎಂಜಲು, 
ಸಿಂಬಳ ಇತ್ಯಾದಿ) ಮತ್ತು ವಾಯುದವ ಕಣ (ಏರೊಸಾಲ್‌) 
ಗಳೊಂದಿಗೆ, ಕೆಮ್ಮಿದಾಗ ಅಥವಾ ಸೀನಿದಾಗ ಮಾತ್ರವಲ್ಲದೆ. 
ಮಾತನಾಡಿದಾಗ ಮತ್ತು ಉಸಿರಾಡಿದಾಗ ಸಹ ಸೋಂಕಿತ ಮನುಷ್ಯನ 
ಮೂಗು ಅಥವಾ ಬಾಲುಲುಂದ ಹೊರಬರುತ್ತವೆ ಎಂಬುದು ನಮಗೆ 
ತಿಆದಿದೆ. ವಾಸ್ತವದಲ್ಲ ಮಾತನಾಡುವಾಗ ಧ್ವನಿ ಜೋರಾದಷ್ಟೂ 
ಅದಕ್ಷನುಗುಣವಾದ ಪ್ರಮಾಣದಲ್ಲ ವಾಯುದ್ರವ ಕಣಗಳು 
ಉತ್ಪಾದನೆಯೂ ಹೆಚ್ಚುತ್ತದೆ. 


ವೈರಾಣುಗಳ ಮುಖ್ಯ ವಾಹಕಗಳೆಂದು ಪರಿಗಣಿಸಲಾಗಿದ್ದ ದೊಡ್ಡ 
ಹನಿಗಳು ಕೂಡಲೇ ಕೆಳಗೆ ಬೀಳುವ ಪ್ರವೃತ್ತಿಯನ್ನು ಹೊಂದಿದ್ದು 
ಸುಮಾರು ಎರಡು ಮೀಟರ್‌ (ಆರು ಅಡಿ) ತಿಜ್ಯದೊಳಗಿನ 
ಪ್ರದೇಶದಲ್ಪ್ಲ ವಿವಿಧ ಮೇಲ್ಮೈಗಳ ಮೇಲೆ ಕುಆತುಬಡುತ್ತವೆ. 
ಬಹುತೇಕ ಉಪಯೋಗದಲ್ಲರುವ ಗೃಹಬಳಕೆಯ ಗಾಆ ಸೋಸುವ 
ಉಪಕರಣಗಳು ಒಂದು ಬಾರಿಗೆ ಒಂದು ಸಣ್ಣ ಗಾತ್ರದ ಗಾಆಯನ್ನು 
ಮಾತ್ರ ಪರಿಚಲನೆಗೊಳಪಡಿಸುವುದರಿಂದ, ಕೋಣಿಯಲ್ಪ್ಲನ ಎಲ್ಲ 
ಗಾಳಯನ್ನು ಪರಿಚಲನೆಗೊಳಪಡಿಸಲು ಸಮಯ ತೆಗೆದುಕೊಳ್ಳುತ್ತವೆ. 
ಹೀಗಾಗಿ ಸೋಂಕಿನ ವಾಹಕಗಳಾದ ಬಹುತೇಕ ಹನಿಗಳು ಗಾಆ 
ಸೋಸುವ ಉಪಕರಣವನ್ನು ತಲುಪುವ ಮೊದಲೇ ಯಾವುದಾದರೂ 
ಮೇಲ್ಮೈನ ಮೇಲುಗಡೆ ಕುಆತು ಬಡುತ್ತವೆ. ಇದರಿಂದಾಗಿ ಗಾಳ 
ಸೋಸುವ ಉಪಕರಣಗಳು ಪರಿಣಾಮಕಾರಿಯಾಗುವುದಿಲ್ಲ. 


ವಾಯುದವ ಕಣಗಳ ಗಾತ್ರವು ಚಿಕ್ಷದಾಗಿರುವುದರಿಂದ ಅವು 
ಸುಲಭವಾಗಿ ಯಾವುದಾದರೊಂದು ಮೇಲ್ಮೈನ ಮೇಲುಗಡೆ 
ಕೂರುವುದಿಲ್ಲ. ಅವುಗಳನ್ನು ಗಾಆ ಸೋಸುವ ಸಲಕರಣಿಯು 
ಸೆಕೆದುಕೊಳ್ಳುವುದು ಸಾಧ್ಯ. ಆಪ್ಪತ್ರೆಯಲ್ಲ ವೈದ್ಯಕೀಯ 
ಕ್ರಿಯಾಚಟುವಟಕೆ ನಡೆಯುವಲ್ಲ ಸೋಂಕಿನ ತುಣುಕುಗಳರುವ 
ವಾಯುದ್ರವಕಣಗಳು ಉತ್ಪತ್ತಿಯಾಗುವ ಸಾಧ್ಯತೆ ಹೆಚ್ಚಾಗಿದ್ದು. 
ಪ್ರಾಯಶಃ ಅಲ್ಲ ಗಾಆಯನ್ನು ಶುದ್ಧೀಕರಿಸುವುದು ಬಹಳ 
ಮುಖ್ಯವಾಗುತ್ತದೆ. (ಬಾಕ್ಸ್‌ 1 ನ್ನು ಗಮನಿಸಿ). ಸಾರ್ಸ್ನ್‌-ಕೋವಿ-2 
ಸೋಂಕನ ಪ್ರಸರಣದಲ್ಲ ವಾಯುದ್ರವಕಣಗಳಕ ಪಾತ್ರ ಏನೆಂಬುದು 
(ವಾಯುಮಾರ್ಗ ಪ್ರಸರಣ) ಇನ್ನೂ ಸ್ಪಷ್ಟವಾಗಿಲ್ಲ. ವಿಶ್ವ ಆರೋಗ್ಯ 
ಸಂಸ್ಥೆ (ಡಬ್ಬು ಎಚ್‌ ಓ) ಮತ್ತು ರೋಗ ನಿಯಂತ್ರಣ ಹಾಗೂ 
ತಡೆಗಟ್ಟುವಿಕೆ ಕೇಂದ್ರ (ಸಿಡಿಸಿ) ಗಳು ಹೇಳುವಂತೆ ಈ ರೋಗವು 
ಪ್ರಾಥಮಿಕವಾಗಿ ಸಾಮಿಪ್ಯದಿಂದ ಮತ್ತು ಸ್ಪರ೯ದಿಂದ ಹರಡುತ್ತದೆ. 
ಗೃಹಬಳಕೆಯ ವಾಯು ಶುದ್ದಿಕಾರಕ ಉಪಕರಣಗಳ ಉತ್ಪಾದಕರು 
ತಮ್ಮ ಉತ್ಪನ್ನದಿಂದ. ಸೋಂಕಿತ ವ್ಯಕ್ತಿಗಳು ಉಸಿರಿನ ಮೂಲಕ 
ಹೊರಹಾಕುವ ಸಾರ್ಸ್ನ್‌-ಕೋವಿ-2 ವೈರಾಣುಗಳನ್ನು ಹೊರಹಾಕಲು 
ಸಾಧ್ಯ ಎಂದು ಹೇಳಆಕೊಳ್ಳುತ್ತಾರೆ. ಆದರೆ ಇದನ್ನು ಮಾಡಲು 
ಸಾಧ್ಯವಾಗುವುದು ಎಚ್‌ಇಪಿಎ (ಉನ್ನತ ಸಾಮರ್ಥ್ಯದ 


74 | ಐ ಪಂಡೆರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


ವಾಯುಶುದ್ಧಿಕಾರಕ) ಉಪಕರಣದಿಂದ ಮಾತ್ರ. 2೦16 ರ ನಾಸಾ 
ಅಧ್ಯಯನದ ಪ್ರಕಾರ ಒಂದು ಮೈಕ್ರಾನ್‌ (1೦೦೦ ನ್ಯಾನೊ ಮೀಟರ್‌) 
ಗಾತ್ರದ ಕಣಗಳನ್ನು ಶೇಕಡಾ ೨೨.೨ ರಷ್ಟರ ಮಟ್ಟಗೆ ಹೊರಹಾಕುವ 
ಸಾಮರ್ಥ್ಯ ಈ ಸೋಸುವ ಉಪಕರಣಗಳಗಿದೆ. ಸಾರ್ಸ್‌-ಕೋವಿ-೨ 
ರ ವ್ಯಾಸವು ಸುಮಾರು ೦.125 ಮೈಕ್ರಾನ್‌ ಗಾತ್ರವಿರುವುದರಿಂದ 
ಅದನ್ನು ಎಚ್‌ಇಪಿಎ ಶುದ್ದಿಕಾರಕ ಉಪಕರಣವು ಹಿಡಿದು ಹಾಕುವುದು 
ಸಾಧ್ಯವಾಗುತ್ತದೆ. 


ಮಾರುಕಲ್ಲೆಯಲ್ಲರುವ ಎಲ್ಲ ಗಾಳ ಶುದ್ದಿಕಾರಕಗಳಲ್ಲೂ ಎಚ್‌ ಇಪಿಎ 
ಸೋಸುವ ಉಪಕರಣಗಳರುವುದಿಲ್ಲ. ಆದರೆ ಎಚ್‌ಇಪಿಎ ಅಳವಡಿಸಿದ 
ಗಾ ಶುದ್ದಿಕಾರಕಗಳಗಿರುವ, ಸಾರ್ಸ್ನ್‌-ಕೋವಿ-2 ಸೋಂಕನ 
ಅಪಾಯವನ್ನು ಕಡಿಮೆ ಮಾಡುವ ಸಾಮರ್ಥ್ಯವು ಸಹ ಪ್ರಶ್ನಾರ್ಹವೇ. 
ಏಕೆಂದರೆ ಗಾಳಯಾಡದ ಕೋಣಿಯಲ್ಲ ಎಲ್ಲ ಗಾಆಯನ್ನು ಸೋಸಲು 
ಬಹಳ ಸಮಯವಾಗುತ್ತದೆ. ಕೋವಿಡ್‌-19 ರೋಗಿ ಇರುವ 
ಕೋಣಿಯಲ್ಲ ಎಚ್‌ಇಪಿಎ ಹೋಸುವ ಉಪಕರಣವಿರುವ ಗಾಳ ಶುದ್ಧಿ- 
ಕಾರಕಗಳನ್ನು ಉಪಯೋಣಗಿಸಿದಲ್ಲ. ಆ ಸೋಸುವ ಉಪಕರಣವನ್ನು 
ಪದೇ ಪದೇ ಶುಚಿಗೊಆಸಬೇಕು ಮತ್ತು ಆ ಪ್ರಕ್ರಿಯೆಯಲ್ಲ ಸರಿಯಾದ 
ರಕ್ಷಣೆ ಮತ್ತು ನಿರ್ಮಅೀಕರಣದ ಕ್ರಮಗಳನ್ನು ಉಪಯೋಗಿಸಬೇಕು. 


1. ನಿಮಗೆ ಗೊತ್ತಿತ್ತೇ? 

ಕೋವಿಡ್‌-19 ರೋಗಿಗಳದ್ದ ಆಸ್ಪತ್ರೆ ಕೋಣಿಗಳ ಗಾಆಯನ್ನು 
ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲ ವೈರಾಣುವಿನ ಆರ್‌ಎನ್‌ಎ 
ಗುರುತಿಸಲಾಗುವಂತೆ ಇರಅಲ್ಲ ಎಂಬುದು ಗಮನಾರ್ಹ. 
ಆದರೆ ಕೋಣಿಯಲ್ಪ್ಲನ ವಿವಿಧ ಮೇಲ್ಮೈಗಳ ಮೇಲೆ 
ಕಿಟಕಿಗಳಲ್ಲ ವೈರಾಣು ಆರ್‌ಎನ್‌ಎ ಪರೀಕ್ಷೆಗೆ ಧನಾತೃಕ 
ಫಲತಾಂಶ ಕಂಡುಬಂದದ್ದು ದಿಟ. ಇದರಿಂದ 
ಅನಿಸುವುದೆಂದರೆ ಮೇಲ್ಮೈಗಳ ಮೂಲಕ ಸೋಂಕು 
ಪ್ರಸರಣವಾಗುವ ಸಾಧ್ಯತೆಯು, ಕಲುಷಿತಗೊಂಡ ಗಾಆಯ 
ಮೂಲಕ ಪ್ರಸರಣವಾಗುವ ಸಾಧ್ಯತೆಗಿಂತ ಹೆಚ್ಚು. ಅದೇನೇ 
ಇರಲ ಈ ಅಧ್ಯೈಯನದಲ್ಲ ಪರೀಕ್ಷಾರ್ಥವಾಗಿ ಮಾದರಿಗಳನ್ನು 
ಸಂರ್ರಹಿಸಿದ ಕೋಣಿಗಕಳಲ್ಲ ಸಾಪೇಕ್ಷವಾಗಿ ಗಾಆಯ 
ವಿನಿಮಯವು ನಿಯತವಾಗಿತ್ತು. ಸಂಪೂರ್ಣವಾಗಿತ್ತು ಮತ್ತು 
ಮಾದರಿಗೆ ತೆಗೆದುಕೊಂಡ ಗಾಳಯ ಗಾತ್ರವು ಚಿಕ್ಕದಾಗಿತ್ತು. 
ಆದ್ದರಿಂದ. ಸೋಂಕು ಹರಡುವ ಸಾಧ್ಯತೆಯು 
ಕಲುಷಿತಗೊಂಡ ಮೇಲ್ಮೈಗಳ ಮೂಲಕ ಹೆಚ್ಚೋ ಅಥವಾ 
ಒಂದು ಗಾಆಯಾಡದ ಕೋಣಿಯಲ್ಲ ಗಾಆಯ ಮೂಲಕವೇ 
ಹೆಚ್ಚೋ ಎಂಬ ಬಗ್ಗೆ ತೀರ್ಮಾನಕ್ಕೆ ಬರಲು ಇನ್ನಷ್ಟು 
ಪರೀಕ್ಷೆಗಳು ಅಗತ್ಯವಾಗಿವೆ. 


ಮನೆಯೊಳಗಿನ ಸನ್ನಿವೇಶದಲ್ಲ. ತಾಜ ಗಾಳಯ ಪರಿಚಲನೆಯು, ಪ್ರಸರಿತ ವೈರಾಣುಗಳ ಸಾಂದ್ರತೆಯನ್ನು ಕಡಿಮೆ ಮಾಡಲು ಸಾಧ್ಯವಾಗಿಸಬಹುದು. 
ಇದನ್ನು ಕಿಟಕಿಗಳನ್ನು ತೆರೆದಿಡುವುದು. ಮೇಲ್ಮೈಗಳ೦ದ ಸೋಂಕನ್ನು ನಿವಾರಿಸಲು ವೈರಾಣು ವಿರೋಧಿ ದ್ರಾವಣಗಳಂ೦ದ ಅವುಗಳನ್ನು 
ಒರೆಸುವುದರಿಂದ ಸಾಧ್ಯವಾಗಿಸಿಕೊಳ್ಳಬಹುದು. ಈೇ ಸರಳವಾದ ಉಪಾಯಕ್ಷಿಂತ ಎಚ್‌ಇಪಿಎ ಪ್ರಮಾಣಿತ ಸೋಸುವ ಉಪಕರಣಗಳರುವ ಗಾಳ 
ಶುದ್ಧಿಕಾರಕಗಳು ಹೆಚ್ಚು ಪರಿಣಾಮಕಾರಿ ಎನ್ನಲು ಪ್ರಸ್ನುತ ಯಾವ ಸಾಕ್ಷಿಯೂ ಲಭ್ಯವಿಲ್ಲ. 


ಅಪ್ಪಣಿ: 
1 ಇಂಡಿಯನ್‌ ಸೈಂಟಸ್ಟ್‌ ರೆಸ್ತಾನ್ಜ್‌ ಟು ಕೋವಿಡ್‌-19 (ಐಎಸ್‌ಆರ್‌ಸಿ) ಜಾಲತಾಣದಲ್ಲ ಈ ಪ್ರತಿಕ್ರಿಯೆಗಳನ್ನು ಮೊದಲು ಪ್ರಕಟಸಲಾಗಿತ್ತು. 


2. ಲೇಖನದ ಶೀರ್ಷಿಕೆಯಲ್ಲ ಉಪಯೋಗಿಸಿರುವ ಚಿತ್ರದ ಮೂಲ: ಗttps://commons.wikimedia.org/wiki/File:HEPA_Filter.png. 
Credits: BruceBlaus, Wikimedia Commons. License-CC-BY-SA 


ಇಂಡಿಯನ್‌ ಸೈಂಟಸ್ಟ್‌ ರೆಸ್‌ಪಾನ್ಸ್‌ ಟು ಕೋವಿಡ್‌-19 (ಐಎಸ್‌ಆರ್‌ಸಿ) ಎಂಬುದು ಸುಮಾರು ಐನೂರು ಭಾರತೀಯ ವಿಜ್ಞಾನಿಗಳು. ಎಂಜಿನಿಯರ್‌ಗಳು. ತಂತ್ರಜ್ಞರು. ವೈದ್ಯರು, ಸಾರ್ವಜನಿಕ 
ಆರೋಗ್ಯ ತಜ್ಞರು. ವಿಜ್ಞಾನ ಸಂವಹನಕಾರರು, ಪತ್ರಕರ್ತರು ಮತ್ತು ವಿದ್ಯಾರ್ಥಿಗಳು ಸೇರಿ ಪ್ರಪಂಚದಾದ್ಯಂತ ಹರಡಿರುವ ಕೋವಿಡ್‌-19ಗೆ ಪ್ರತಿಸ್ಪಂದಿಸಿ ಪ್ರಯಿಚ್ಛೆಯಿಂದ ರಚಿಸಿಕೊಂಡ 
ಗುಂಪು. ಠ ಗುಂಪಿನ ಮಿಂಚಂಜೆ indscicov@ gmail.com. 


ಅನುವಾದ: ಬ ಆರ್‌ ಮಂಜುನಾಥ್‌ | ಪರಿಶೀಲನೆ: ಪಿ ಎಸ್‌ ಮಹೇಶ್‌ ಕುಮಾರ್‌ 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 | 75 


